ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ `ಪ್ರಶ್ನೆ ಸಂಖ್ಯೆ -431(515) 
- ವಿಧಾನ ಸಭಾ ಸದಸ್ಯರ ಹೆಸರು ; ಶ್ರೀಮರಿತಿಬ್ಬೇಗೌಡ (ಶಿಕ್ಷಕರ ಕ್ಷೇತ) 
ಉತ್ತರಿಸುವ ದಿಪಾಂಕ 05-02-2021 


ಮಾಡಲಾಗಿದೆ; 


ಅಭಿವೃದ್ಧಿಗಾಗಿ ಯಾವ ಬದಲಿ ವ್ಯವಸ್ಥೆಯನ್ನು 


ಅಭಾವದಿಂದ "2019ನೇ ಸೆಪ್ಟಂಬರ್‌ ಮಾಹೆಯಿಂದ ಇದುವರೆವಿಗೂ 
ನಡೆಸದೆ ಇರುವುದರಿಂದ, ಯಾವುದೇ ಕ್ರಿಯಾಯೋಜನೆಯನ್ನು ಅಥವಾ 
ಜಿಲ್ಲಾ ಪಂಚಾಯತಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಿರದ ಕಾರಣ 
ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯ ಸಮಗ್ರ ಅಭಿವೃದ್ಧಿ ಕಾರ್ಯಗಳು 
ಸಂಪೂರ್ಣವಾಗಿ ಸ್ಥಗಿತವಾಗಿರುವುದಾಗಿ ಮುಖ್ಯ ಕಾರ್ಯನಿರ್ವಾಹಕ 
ಅಧಿಕಾರಿ, ಜಿಲ್ಲಾ ಪಂಚಾಯತ್‌, ಮಂಡ್ಯ ರವರು ಸರ್ಕಾರಕ್ಕೆ ವರದಿ 


ಸಲ್ಲಿಸಿರುತ್ತಾರೆ. 


ಮುಂದುವರೆದು, ಜಿಲ್ಲಾ ಪಂಚಾಯತಿಯ ಸ್ವಾಯಿ ಸಮಿತಿಗಳು 
ಅಸುಮೋದಿಸಿರುವ ಕ್ರಿಯಾಯೋಜನೆಗಳನ್ನು ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ. 
ಸರ್ಕಾರವು ಈ ಪ್ರಸ್ತಾವನೆಗಳನ್ನು ಪರಿಶೀಲಿಸಿರುತ್ತದೆ. ವಿವಿಧ ಇಲಾಖೆಗಳ 
ಯೋಜನೆಗಳಡಿಯಲ್ಲಿನ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸದೆ 
ಇದ್ದಲ್ಲಿ ಜಿಲ್ಲೆಯ ಅಭಿವೃದ್ಧಿ ಕುಂಠಿತವಾಗುತ್ತದೆ ಎಂದು ಭಾವಿಸಿ, 
ಮಂಡ್ಯ ಜಿಲ್ಲಾ ಪಂಚಾಯತಿ, ಮುಖ್ಯ ಕಾರ್ಯನಿರ್ವಾಹಕ 
ಅಧಿಕಾರಿಯವರು ಸಲ್ಲಿಸಿದ್ದ ಪ್ರಸ್ತಾವನೆಯಲ್ಲಿ _ ಕೆಲವೊಂದು 
ಕಾಮಗಾರಿಗಳನ್ನು ಮಾರ್ಪಾಡು ಮಾಡಿ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು 


ಸೂಚಿಸಿದ ಕೆಲವೊಂದು ಕಾಮಗಾರಿಗಳನ್ನು ಸೇರಿಸಿದ ಪರಿಷ್ಕೃತ ಕ್ರಿಯಾ 


ಯೋಜನೆಯನ್ನು ಅನುಷ್ಠಾನ ಮಾಡುವಂತೆ ತಿಳಿಸಿ, ದಿನಾಂಕ: 


27-01-2021ರಂದು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಜಿಲ್ಲಾ 


ಪಂಚಾಯತ್‌, ಮಂಡ್ಯ ಇವರಿಗೆ ಪತ್ರವನು. ಸಹ ಕಳುಹಿಸಲಾಗಿರುತ್ತದೆ. 
p 6 ೨ a ಸಂ 


ಉತ್ತರಿಸುವವರು ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 
ಸಚಿವರು. 
ಕ್ರ.ಸಂ. ಪ್ರಶ್ನೆಗಳು ಉತ್ತರ 
(ಅ) | ಮಂಡ್ಯ ಜಿಲ್ಲಾ ಪಂಚಾಯತಿಯ ಸಾಮಾನ್ಯ ಸಭೆ my | 
ಕೋರಂ ಅಭಾಪದಿಂದ ಸೆಪ್ಟೆಂಬರ್‌-2019 ರಿಂದ 
ನಡೆಯದೆ. ಇರುವುದು ಸರ್ಕಾರದ ಗಮನಕ್ಕೆ ಹೌದು 
ಬಂದಿದೆಯೇ; | 
r (ಈ | ಇದುವರೆವಿಗೂ ಸಾಮಾನ್ಯ ಸಭೆ ನಡೆಯದೆ ಜಿಲ್ಲೆಯ 
ಅಭಿವೃದ್ಧಿ ಕಾರ್ಯಕ್ರಮಗಳು ಸಂಪೂರ್ಣವಾಗಿ 
ಸ್ಥಗಿತೆಗೊಂಡಿರುವುದು ಸರ್ಕಾರದ ಗಮನಕ್ಕೆ ಹೌದು. 
| ಬಂದಿದೆಯೇ ' | 
(ಇ) | ಹಾಗಾದರೆ, ಜಿಲ್ಲಾ ಪುಟಾಯತಿಯ ಸಮಗ್ರ | ಮಂಡ್ಯ ಜಿಲ್ಲಾ ಪಂಚಾಯತಿಯ ಸಾಮಾನ್ಯ ಸಭೆಯ ಕೋರಂ 


} 


(ಈ) | ಮಂಡ್ಯ ಜಿಲ್ಲಾ ಪಂಚಾಯತಿಯ ಈ ರೀತಿ: 
ಕಾರ್ಯಪ್ಯವಸ್ಥೆ ಬಗ್ಗೆ ಸರ್ಕಾರ 


ಕೈಗೊಂಡಿದೆ? 


ಸಂಖ್ಯೆ:ಗ್ರಾಅಪಂರಾ 46 ಜಿಪಸ 2021 


ಗ್ರಾಮೀಣಾಭಿವೃದ್ಧಿಸೆತ್ತು ಪಂಚಾಯತ್‌ ರಾಜ್‌ ಸಚಿವರು. 


